ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ವಿಕಲಚೇತನ ಶಾಲೆಗಳ ಬಗ್ಗೆ 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 


1396 (1656) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಒಟ್ಟು ಎಷ್ಟು ವಿಕಲಚೇತನ ಶಾಲೆಗಳಿವೆ ; 
(ಆ) ಇದರಲ್ಲಿ ಎಷ್ಟು ಶಾಲೆಗಳನ್ನು ಸರ್ಕಾರ ಹಾಗೂ ಎಷ್ಟು ಶಾಲೆಗಳನ್ನು ಸರ್ಕಾರೇತರ ಸಂಸ್ಥೆಗಳು ನಡೆಸುತ್ತಿವೆ ; 


(ಇ) ರಾಜ್ಯದಲ್ಲಿರುವ ಸರ್ಕಾರ ಮತ್ತು ಸರ್ಕಾರೇತರ ಶೀರ್ಷಿಕೆಯಲ್ಲಿ ಇರುವ ಅಂಧ ಮಕ್ಕಳ ಶಾಲೆಗಳಷ್ಟು; (ಜಿಲ್ಲಾವಾರು ಮಾಹಿತಿ 
ಒದಗಿಸುವುದು) 


(ಈ) ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಈ ಶಾಲೆಗಳಿಗೆ ಬಿಡುಗಡೆ ಮಾಡಲಾದ ಸಹಾಯ ಧನವೆಷ್ಟು; 


(ಉ) ಸದರಿ ವಿಕಲಚೇತನ ಶಾಲೆಗಳಿಗೆ ಕೊಡುವ ಅನುದಾನವು ಅತೀ ಕಡಿಮೆ ಇದ್ದು, ಸರ್ಕಾರೇತರ ಸಂಸ್ಥೆಗಳೇ ಹೆಚ್ಚಾಗಿ 
ನಡೆಸುತ್ತಿದ್ದು, ಈ ಸಂಸ್ಥೆಗಳ ಶಕ್ತಿ ಬಲಪಡಿಸಲು ಸರ್ಕಾರ ತೆಗೆದುಕೊಂಡ ಕ್ರಮವೇನು? 


